ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 
: 2305 
: ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) 
: 21-03-2022 
: ಪ್ರವಾಸೋದ್ಯಮ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು 


ಘ್ರ 


ಸಂ ಪ್ರಶ್ನೆ 


ಉತ್ತರ 


ಅ)|ಫೀದರ್‌ ಜಿಲ್ಲೆಯಲ್ಲಿರುವ ವಿಶ್ವ 


ಪ್ರಸಿದ್ದ ಸುರಂಗ ಬಾವಿ 
(ಕರೇಜ್‌) ಇರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ;  ಬಂದಿದಲ್ಲಿ, 
ಏಷ್ಟು ಕಿಲೋಮೀಟರ್‌ ಇದೆ; 


ಬಂದಿದೆ. 


ಬೀದರ್‌, ಜಿಲ್ಲೆಯಲ್ಲಿರುವ ಸುರಂಗ ಬಾವಿಯು ಸುಮಾರು 3 ಕಿ.ಮೀ. ವರೆಗೆ 
ಇರುತ್ತದೆ. 


ಈ ಸುರಂಗ ಬಾವಿಯ! 
ಪುನಶ್ನೇತನ (ದುರಸ್ಸಿ) ಕ್ಕಾಗಿ 
2016 ಮತ್ತು 2021ನೇ 
ಸಾಲಿನಲ್ಲಿ ಎಷ್ಟು ಅನುದಾನ 
ಬಿಡುಗಡೆ ಮಾಡಲಾಗಿದೆ 
ಅದರಲ್ಲಿ ಖರ್ಚಾಗಿರುವ! 
ಮೊತ್ತವೆಷ್ಟು: (ವಿವರ 
ನೀಡುವುದು) 


+ 


ಬೀದರ್‌ ನಗರದ ವ್ಯಾಪ್ತಿಯಲ್ಲಿ ಬರುವ ಶಿಕಾರಗ ಮತ್ತು ಕರೇಜ್‌ ಪುನರುತ್ನಾನ, 
ಕರೇಜ್‌ದಲ್ಲಿ ಹೂಳು ತೆಗೆಯುವುದು, ಸುತ್ತುಗೋಡೆ, ನೀರು ಶುದ್ದೀಕರಣ ಕಿಂಡಿಗಳ 
ಸಂರಕ್ಷಣೆ, ಪುವಾಸಿಗರಿಗೆ ಮೂಲಭೂತ ಸೌಕರ್ಯ ಹಾಗೂ ಉದ್ಯಾನವನ 
ಕಾಮಗಾರಿಯನ್ನು ರೂ.270.00೦ಕ್ಷಗಳ ಅಂದಾಜು ಹೆಜ್ಜೆದಲ್ಲಿ ಕೈಗೊಳ್ಳಲು 
ಸರ್ಕಾರದ ಆದೇಶ ಸಂಖ್ಯೆ : ಪ್ರಇ 176 ಪ್ರವಾಯೋ 2017, ದಿನಾ೦ಕ: 29.05.2017 
ರಲ್ಲಿ ಪರಿಷ್ಕತ ಅನುಮೋದನೆ ನೀಡಲಾಗಿದೆ. ಅದರಂತೆ, ಈ ಕಾಮಗಾರಿಯನ್ನು। 
ಅನುಷ್ಠಾನಗೊಳಿಸಲು: ಮೊದಲ ಕಂತಾಗಿ ರೂ.50.00ಲಕ್ಷಗಳನ್ನು 
ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ದಿ 


ಸಮಿತಿ, ಬೀದರ್‌ ಜಿಲ್ಲೆ, ಇವರಿಗೆ ಬಿಡುಗಡೆ ಮಾಡಲಾಗಿರುತದೆ. 


ಈ ಕಾಮಗಾರಿಗೆ ಲೋಕೋಪಯೋಗಿ ಇಲಾಖಿ, ಬೀದರ್‌ ರವರಿಂದ ಎರಡು ಬಾರಿ 
ಟೆಂಡರ್‌ ಕರೆಯಲಾಗಿದ್ದು, ಈ ಎರಡು ಟೆಂಡರ್‌ ಗಳಲ್ಲಿ ಅರ್ಹ ಗುತ್ತಿಗೆದಾರರು 
ಆಯ್ಕೆಯಾಗಿರುವುದಿಲ್ಲ. 


ಸದರಿ ಕಾಮಗಾರಿಯನ್ನು ಪ್ರಾರಂಭಿಸದೇ ಇರುವುದರಿಲದ 2019-20ನೇ ಸಾಲಿನಲ್ಲಿ 
ಸರ್ಕಾರದ ಆದೇಶ ದಿನಾಂಕ: 2007.2019ರಲ್ಲಿ ಸರ್ಕಾರವು ರದ್ದುಪಡಿಸಿ 
ಆದೇಶಿಸಿದೆ. ಆದರಿಂದ, ಈ ಕಾಮಗಾರಿಗೆ ಬಿಡುಗಡೆ ಮಾಡಿರುವ ಮೊತ್ತ 
ರೂ.50000ಕ್ಷಗಳು ವೆಚ್ಚಬಾಗಿರುವುದಿಲ್ಲ ಹಾಗೂ ಸದರಿ ಅನುದಾನವನ್ನು 
ಪ್ರಗತಿಯಲ್ಲಿರುವ ಬೇರೆ ಕಾಮಗಾರಿಗೆ ಬಳಸಿಕೊಳ್ಳಲು ಕ್ರಮ ವಹಿಸಲಾಗಿದೆ. 


ಇ) ಸ್ನಗಿತಗೊಂಡ ಈ ಸುರಂಗ 


[ಬಾವಿಯ ಪುನಶ್ನೇತನದ 
ಕಾಮಗಾರಿಗೆ ಮರು ಚಾಲನೆ 
ಮಾಡುವ ಯೋಜನೆ 
ಏನಾದರೂ ಸರ್ಕಾರದ 
ಮಾದ 


ಬೀದರ್‌ ನಗರದ ವ್ಯಾಪ್ತಿಯಲ್ಲಿ ಬರುವ ಶಿಕಾರಗ ಮತ್ತು ಕರೇಜ್‌ ಪುನರುತ್ಮಾನ| 
ಕರೇಜ್‌ನಲ್ಲಿ ಹೊಳು ತೆಗೆಯುವುದು, ಸುತ್ತುಗೋಡೆ, ನೀರು ಶುದ್ದೀಕರಣ, ಕಿಂಡಿಗಳ 
ಸಂರಕ್ಷಣೆ, ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಹಾಗೂ ಉದ್ಯಾನವನ ಹಾಗೂ 
ಶಿಕಾರಗದಲ್ಲಿ ಸುತ್ತುಗೋಡೆ ನಿರ್ಮಾಣ ಕಾಮಗಾರಿಯನ್ನು ರೂ.5000ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ನಿರ್ಮಿತಿ ಕೇಂದ್ರದಿಂದ ಸಿದ್ದಪಡಿಸಿರುವ 
ಅಂದಾಜು ಪಟ್ಟಿಯನ್ನು ಲಗತ್ತಿಸಿ ಕಾಮಗಾರಿಯನ್ನು ಪ್ರಾರಂಭಿಸಲು 
ಅನುಮೋದನೆ ನೀಡುವಂತೆ ಕೋರಿ ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ 


ಯಾವ 
ಚಾಲನೆ 


ಹಾಗಿದ್ದಲ್ಲಿ, 
ಕಾಲಮಿತಿಯಲ್ಲಿ 
ನೀಡಲಾಗುವುದು; 
ಇಲ್ಲವಾದಲ್ಲಿ 
ಕಾರಣವೇನು? 


ಇದಕ್ಕೆ 


ಇಲಾಖೆ, ಬೀದರ್‌ ಜಿಲ್ಲೆ ಇವರು ದಿನಾಂಕ :06.042021ರಲ್ಲಿ ಸಲ್ಲಿಸಿರುವ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರದ ಪತ್ರ ದಿನಾಂಕ: 13.09.2021ರಲ್ಲಿ ಕೆಲವು 
ಮಾಹಿತಿಯನ್ನು ಒದಗಿಸುವಂತೆ ಕೋರಲಾಗಿರುತ್ತದೆ. ಈ ಬಗ್ಗೆ ನಿರ್ದೇಶಕರು, 
ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು, ಇವರಿಂದ ಸರ್ಕಾರಕ್ಕೆ ಪರಿಷ್ಕೃತ 
ಪ್ರಸ್ತಾವನೆ ಸ್ಪೀಕೃತವಾದ ನಂತರ ಪರಿಶೀಲಿಸಿ ಕ್ರಮವಹಿಸಲಾಗುವುದು. 


TOR 140 TDV 2022 


\ 


ಸ 
ಪ 
ಸಿರಿಗ್‌) 
ಪ್ರವೌಸೋದ್ಯಮ, 
ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು 


